KA/BG-GPO/2515/\WPP-47 / 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ನವೆಂಬರ್‌ ೧೨, ೨೦೦೯ (ಕಾರ್ತೀಕ ೨೧, ಶಕ ವರ್ಷ ೧೯೩೧) ಸಂಚಿಕೆ ೪೫ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 


ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 11 ಎಸ್‌ಎ೦ಆರ್‌ 2009, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್‌, 2009 

ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ ನಿಯಮಗಳು 1963ರ ನಿಯಮ 3 ರ ಖಂಡ 
(ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಕೂಲ್‌-| 
ರ ಐಟಂ 240 ರ ನಂತರ ಈ ಕೆಳಕಂಡ ಐಟಂನ್ನು ಸೇರ್ಪಡೆಗೊಳಿಸಿದೆ: 

(241) ನ್ಯೂಸಿಟಿ ಮಲ್ಟಿಸೆಷಾಲಿಟ ಹಾಸಿಟಲ್‌, ಶನೀಶ್ವರ ದೇವಸ್ಥಾನದ ಎದುರಿಗೆ ವಿದ್ಯಾರಣ್ಯ ಮಾರ್ಗ, ಕಾಡಬೆಟ್ಟು 
ಉಡುಪಿ-576101. 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಮಾರ್ಕಂಡೇಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 11 SMR 2009, Bangalore, Dated: 29" September, 2009 
In exercise of the powers conferred by clause (ff) of rule 3 of the Karnataka Government 
Servants’ (Medical Attendance) Rules 1963, the Government of Karnataka hereby adds the following item 
after item 240 of Schedule | to the said rules, namely: 
(241) NewCity Multispeciality Hospital, Opp. Shanieshwara Temple, Vidyaranya Marg, Kadbettu, 
Udupi-576 101. 
By Order and in the name of the Governor of Karnataka, 
P. MARKANDEYA 
P.R. 608 Under Secretary to Government 
Department of personnel and Administrative Reforms 
(Services Rules-2) 


(೭೫೩) 


೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೦೯ ಭಾಗ - ೪ಎ 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 6 ಎಲ್‌ಜಿಕೆ 2009, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ. 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 


















































ಕ್ರ.ಸಂ ತಾಲ್ಲೂಕು ಸದಸ್ವರು 

1 ಚಿಂತಾಮಣಿ ಡಾ: ಎಂ.ಸಿ. ಸುಧಾಕರ್‌, ಅಧ್ಯಕ್ಷರು 
ವಿಧಾನ ಸಭಾ ಸದಸ್ತರು, ಚಿಂತಾಮಣಿ 

2 ಶ್ರೀ ಬಿ.ಸಿ. ಆಂಜನೇಯ ರೆಡ್ಡಿ ಬಿನ್‌ ಬಚ್ಚಪ್ಪ. ಸದಸ್ಯರು 
ಬ್ಯಾಲಹಳ್ಳಿ, ಹಿರೇಕಟ್ಟಿಗೇನಹಳ್ಳಿ ಅಂಚೆ, ಚಿಂತಾಮಣಿ ತಾಲ್ಲೂಕು (ಸಾಮಾನ್ಯ) 

3 ಶ್ರೀಮತಿ ರತ್ನಮ್ಮ ಕೋಂ ಶ್ರೀನಿವಾಸರೆಡ್ಡಿ. ಸದಸ್ಯರು (ಮಹಿಳೆ) 
ಮಿಟ್ಟಹಳ್ಳಿ ಗ್ರಾಮ ಮತ್ತು ಅಂಚೆ, ಚಿಂತಾಮಣಿ ತಾಲ್ಲೂಕು 

4 ಶ್ರೀ ವೆಂಕಟರಮಣ ಬಿನ್‌ ಲೇ. ದೊಡ್ಡಚನ್ನರಾಯಪ್ಪ, ಸದಸ್ಯರು 
ಎನ್‌.ಎನ್‌.ಟಿ. ಬಡಾವಣೆ, ಚಿಂತಾಮಣಿ ತಾಲ್ಲೂಕು (ಪರಿಶಿಷ್ಟ ಪಂಗಡ) 

5 ತಹಶೀಲ್ದಾರರು, ಚಿಂತಾಮಣಿ ತಾಲ್ಲೂಕು ಚಿಂತಾಮಣಿ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌. 609 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂ) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 7 ಎಲ್‌ಜಿಕೆ 2009, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ. 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 












































ಕ್ರಸಂ ತಾಲ್ಲೂಕು ಸದಸ್ವರು 
1 ಗುಡಿಬಂಡೆ ಶ್ರೀ ಎನ್‌. ಸಂಪಂಗಿ ಅಧ್ಯಕ್ಷರು 
ವಿಧಾನ ಸಭಾ ಸದಸ್ಯರು 
ಬಾಗೇಪಲ್ಲಿ ಕ್ಷೇತ್ರ 
ಟೆ ಶ್ರೀ ಮಂಜುನಾಥ ಸಿ.ಆರ್‌. ಬಿನ್‌ ರಾಮಚಂದ್ರ ಗುಪ್ತ, ಸದಸ್ಯರು 
ಮುಖ್ಯರಸ್ತೆ ಗುಡಿಬಂಡೆ ಟೌನ್‌ (ಸಾಮಾನ್ರ) 
3 ಶ್ರೀ ಶ್ರೀನಿವಾಸ ಬಿನ್‌ ತಿಪ್ಪನ್ನ, ಸದಸ್ಯರು 
ನರಸಾಪುರ, ಗುಡಿಬಂಡೆ ತಾಲ್ಲೂಕು (ಪರಿಶಿಷ್ಟ ಜಾತಿ) 
4 ಶ್ರೀಮತಿ ಕಳಾವತಮ್ಮ ಬಿನ್‌ ನರಸಿಂಹರೆಡ್ಡಿ, ಸದಸ್ಯರು 
ಚೌಟಕುಂಟಹಳ್ಳಿ, ಗುಡಿಬಂಡೆ ತಾಲ್ಲೂಕು (ಮಹಿಳೆ) 
5 ತಹಶೀಲ್ದಾರರು, ಗುಡಿಬಂಡೆ ತಾಲ್ಲೂಕು ಗುಡಿಬಂಡೆ ಕಾರ್ಯದರ್ಶಿ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌. 610 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೦೯ ೭೫೫ 





ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 47 ಎಲ್‌ಜಿಎಸ್‌ 2008, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ. 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 















































ಕ್ರಸಂ ತಾಲ್ಲೂಕು ಸದಸ್ತರು 

1 ಶಿಕಾರಿಪುರ ಶ್ರೀ ಬಿ.ಎನ್‌. ರಘುನಾಥ್‌ ಬಿನ್‌ ನಾಡಿಗೇರ ಲಿಂಗಪ್ಪ ಅಧ್ಯಕ್ಷರು 
ತೇರು ಬೀದಿ, ಶಿಕಾರಿಪುರ 

2 ಶ್ರೀ ಡಿ. ರುದ್ರಪ್ಪ, ಬಿನ್‌ ಮಹದೇವಪ್ಪ ದಾನೇರ, ಸದಸ್ಯ 
ಬಳ್ಳಿಗಾವಿ, ಶಿಕಾರಿಪುರ ತಾಲ್ತೂಕು (ಸಾಮಾನ್ಯ) 

3 ಶ್ರೀಮತಿ ಜಯಮ್ಮ ಕೋಂ ಶಾಂತೇಶಪ್ಪ ಇನಾಂ ಸದಸ್ಯರು 
ಅಗಹಾರ ಮುಚಡಿ, (ಮಹಿಳೆ) 
ಶಿಕಾರಿಪುರ ತಾಲ್ಲೂಕು 

4 ಶ್ರೀ ಹೆಚ್‌. ಯಂಕಣ್ಣ ಬಿನ್‌ ಹಂಪಣ್ಣ. ಸದಸ್ಯ 
ಅಂಜನಾಪುರ, ಶಿಕಾರಿಪುರ ತಾಲ್ಲೂಕು (ಪರಿಶಿಷ್ಟ ಪಂಗಡ) 

5 ತಹಶೀಲ್ದಾರರು, ಶಿಕಾರಿಪುರ ತಾಲ್ತೂಕು ಶಿಕಾರಿಪುರ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌. 611 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂ) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 21 ಎಲ್‌ಜಿಹೆಚ್‌ 2009, ಬೆ೦ಗಳೂರು, ದಿನಾ೦ಕ: 23ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ. 1964, ಸಬ್‌ ಸೆಕ್ಷನ್‌ (1)ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಹಾಸನ ಜಿಲ್ಲೆಯ ಆಲೂರು ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 















































ಕ್ರಸಂ ತಾಲ್ಲೂಕು ಸದಸ್ಯರು 
| ಆಲೂರು ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ, ಅಧ್ಯಕ್ಷರು 
ವಿಧಾನ ಸಭಾ ಸದಸ್ಯರು 
ಸಕಲೇಶಪುರ ಕ್ಷೇತ್ರ 
2 ಶ್ರೀ ಹಾಲಪ್ಪ, ಕೆ.ಎನ್‌. ಬಿನ್‌ ನಂಜೇಗೌಡ, ಸದಸ್ಯರು 
ಕಾರ್ಜುಹಳ್ಳಿ (ಸಾಮಾನ್ಯ) 
3 ಶ್ರೀ ಲಕ್ಷ್ಮೀಕಾಂತ್‌ ಬಿನ್‌ ಲಕ್ಷ್ಮಯ್ಯ ಸದಸ್ಯರು 
ಗೇಕರವಳ್ಳಿ, ಹುಣಸವಳ್ಳಿ ಅಂಚೆ, ಆಲೂರು ತಾಲ್ಲೂಕು (ಪರಿಶಿಷ್ಟ ಜಾತಿ) 
4 ಶ್ರೀಮತಿ ವನಿತಾ ಕೋಂ ಮೋಹನ್‌, ಸದಸ್ಯರು 
ಕದಾಳು ಮತ್ತು ಅಂಚೆ (ಮಹಿಳೆ) 
5 ತಹಶೀಲ್ದಾರರು, ಆಲೂರು ತಾಲ್ಲೂಕು ಆಲೂರು ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌. 612 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂ) 


೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೦೯ ಭಾಗ - ೪ಎ 





ಅಧಿಸೂಚನೆ ಸಂಖ್ಯೆ: ಆರ್‌ಡಿ 122 ಎಲ್‌ಜಿಬಿ 2009, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ರಾಮನಗರ ಜಿಲ್ಲೆಯ ರಾಮನಗರ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 















































ಕ್ರಸಂ ತಾಲ್ಲೂಕು ಸದಸ್ವರು 

1 ರಾಮನಗರ ಶ್ರೀ ಕೆ. ರಾಜು ಅಧ್ಯಕ್ಷರು 
ವಿಧಾನ ಸಭಾ ಸದಸ್ಯರು 
ರಾಮನಗರ ಕ್ಷೇತ್ರ 

2 ಶ್ರೀ ಕೆ.ಎಸ್‌. ಶಿವಮಾದು (ಜಯಣ್ಣ) ಬಿನ್‌ ಸದಸ್ಯರು 
ಲೇ ಕೆ. ಸಿದ್ದಪ್ಪ (ಸಾಮಾನ್ಯ) 
ಕೃಷ್ಣಾಪುರ ದೊಡ್ಡಿ, ಕೈಲಾಂಚ ಹೋಬಳಿ, 
ರಾಮನಗರ ತಾಲ್ಲೂಕು 

4 ಶ್ರೀಮತಿ ಪುಣ್ಯವತಿ ಕೋಂ ಶಿವಣ್ಣ ಸದಸ್ಯರು 
ನಾಗನಕಟ್ಟೆ, ಐಜೂರು, ರಾಮನಗರ ಟೌನ್‌ (ಮಹಿಳೆ) 

4 ಶ್ರೀ ಚೆಲುವರಾಜು, ಸದಸ್ಯರು 
ಹಳ್ಳಿಮಾಳ, ಕಸಬಾ ಹೋಬಳಿ, ರಾಮನಗರ ತಾಲ್ತೂಕು (ಪರಿಶಿಷ್ಟ ಜಾತಿ) 

ಟೆ ತಹಶೀಲ್ದಾರರು, ರಾಮನಗರ ತಾಲ್ಲೂಕು ರಾಮನಗರ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಈಶ್ವರ್‌ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂ) 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 126 ಎಲ್‌ಜಿಬಿ 2009, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ರಾಮನಗರ ಜಿಲ್ಲೆಯ ಕನಕಪುರ ತಾಲ್ಲೂಕು ಬಗರ್‌ ಹುಕು೦ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
ಕ್ರಸಂ ತಾಲ್ಲೂಕು ಸದಸ್ಯರು 
1 ಕನಕಪುರ ಶ್ರೀ ಡಿ.ಕೆ. ಶಿವಕುಮಾರ್‌, 
ವಿಧಾನ ಸಭಾ ಸದಸ್ಯರು 
ಕನಕಪುರ ವಿಧಾನಸಭಾ ಕ್ಷೇತ್ರ 
2 ಶ್ರೀಮತಿ ಕೆ. ಸುಕನ್ಯ ಕೋಂ ಕೆ.ವಿ.ರಾಮಚ೦ದ್ರ, ಸದಸ್ಯರು 


ಪಿ.ಆರ್‌. 613 








ಅಧ್ಯಕ್ಷರು 









































ವರಗೇರಹಳ್ಳಿ, ತುಂಗಣಿ ಅಂಚೆ, ಕನಕಪುರ ತಾಲ್ಲೂಕು (ಮಹಿಳೆ) 

3 ಶ್ರೀ, ಶ್ರೀನಿವಾಸ ಬಿನ್‌ ಲೇ. ಮಾಳಗಯ್ಯ, ಸದಸ್ಯರು 
ಕುರುಬರಹಳ್ಳಿ, ವೆ೦ಂಕಟರಾಯನದೊಡ್ಡಿ ಅಂಚೆ, (ಸಾಮಾನ್ಯ) 
ಸಾತನೂರು ಹೋಬಳಿ, ಕನಕಪುರ ತಾಲ್ಲೂಕು 

4 ಶ್ರೀ ದುರ್ಗಲಿಂಗ ಕುಮಾರ್‌ ಬಿನ್‌ ಲೇ.. ಚನ್ನಯ್ಯ ಸದಸ್ಯರು 
ಮುನಿನಗರ, ತಟ್ಟಗುಪ್ಪೆ ಅಂಚೆ, ಹಾರೋಹಳ್ಳಿ (ಪರಿಶಿಷ್ಟ ಜಾತಿ) 
ಹೋಬಳಿ, ಕನಕಪುರ ತಾಲ್ಲೂಕು 

5 ತಹಶೀಲ್ದಾರರು, ಕನಕಪುರ ತಾಲ್ಲೂಕು, ಕನಕಪುರ ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌. 614 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕಂದಾಯ ಇಲಾಖೆ (ಭೂ ಮಂ) 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೦೯ ೭೫೭ 





ಅಧಿಸೂಚನೆ ಸಂಖ್ಯೆ: ಆರ್‌ಡಿ 127 ಎಲ್‌ಜಿಬಿ 2009, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ. 1964, ಸಬ್‌ ಸೆಕ್ಷನ್‌ (1)ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬೆ೦ಗಳೂರು ನಗರ ಜಿಲ್ಲೆಯ ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು ಬಗರ್‌ ಹುಕುಂ 
ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 















































ಕ್ರ.ಸಂ ತಾಲ್ಲೂಕು ಸದಸ್ಯರು 
| ಬೆ೦ಗಳೂರು ಉತ್ತರ | ಶ್ರೀ ಎಸ್‌.ಆರ್‌. ವಿಶ್ವನಾಥ್‌, ಅಧ್ಯಕ್ಷರು 
(ಅಪರ) ಮಾನ್ಯ ವಿಧಾನ ಸಭಾ ಸದಸ್ಯರು 

ಯಲಹಂಕ ಕ್ಷೇತ್ರ 

2 ಶ್ರೀ ಕೆ. ಗಂಗಾಧರ್‌, ಬಿನ್‌ ಕೇಶವಮೂರ್ತಿ, ಸದಸ್ಯರು 
ಕೊಡಿಗೇಹಳ್ಳಿ, ಬೆ೦ಗಳೂರು-92 (ಸಾಮಾನ್ಯ) 

3 ಶ್ರೀ, ವೆಂಕಟೇಶ್‌ ಪಿ. ಬಿನ್‌ ಲೇ. ಪಾಪಣ್ಣ ಸದಸ್ಯರು 
ನವರತ್ನ ಅಗ್ರಹಾರ, ಸಾದಹಳ್ಳಿ ಅಂಚೆ, ಬೆಂಗಳೂರು (ಪರಿಶಿಷ್ಟ ಜಾತಿ) 
ಉತ್ತರ ತಾಲ್ಲೂಕು 

4 ಶ್ರೀಮತಿ ರತ್ನ ನಾಗರಾಜ್‌ ಕೋಂ ನಾಗರಾಜ್‌ ಸದಸ್ಯರು 
ನಂ. 367, 10ನೇ ಅಡ್ಡರಸ್ತೆ, ಜಕ್ಕೂರು ಬಡಾವಣೆ, (ಮಹಿಳೆ) 
ಬೆಂಗಳೂರು-64 

5 ತಹಶೀಲ್ದಾರರು, ಬೆ೦ಗಳೂರು ಉತ್ತರ (ಅಪರ) ಕಾರ್ಯದರ್ಶಿ 
ತಾಲ್ಲೂಕು, 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌. 615 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂ) 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 128 ಎಲ್‌ಜಿಬಿ 2009, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ. 1964, ಸಬ್‌ ಸೆಕ್ಷನ್‌ (1)ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್‌ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ 
ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 















































ಕ್ರಸಂ ತಾಲ್ಲೂಕು ಸದಸ್ತರು 

[ ಆನೇಕಲ್‌ ಶ್ರೀ ಎ. ನಾರಾಯಣಸ್ವಾಮಿ ಅಧ್ಯಕ್ಷರು 
ವಿಧಾನ ಸಭಾ ಸದಸ್ಯರು 
ಆನೇಕಲ್‌ ಕ್ಷೇತ್ರ 

ಶ್ರೀ ಗೋವಿಂದಶೆಟ್ಟಿ ಬಿನ್‌ ಹೆಚ್‌, ಕೃಷ್ಣಪ್ಪಶೆಟ್ಟಿ. ಸದಸ್ಯರು 
ಹುಸ್ಕೂರು, ಸರ್ಜಾಪುರ ಹೋಬಳಿ, (ಸಾಮಾನ್ಯ) 
ಆನೇಕಲ್‌ ತಾಲ್ಲೂಕು 

3 ಶ್ರೀ ವಿ. ಪ್ರಕಾಶ್‌ ಬಿನ್‌ ವೆಂಕಟಸ್ವಾಮಿ, ಸದಸ್ಯರು 
ಸಿಡಿ ಹೊಸಕೋಟೆ, ಕಸಬಾ ಹೋಬಳಿ, (ಪರಿಶಿಷ್ಟ ಜಾತಿ) 
ಆನೇಕಲ್‌ ತಾಲ್ತೂಕು 

4 ಶ್ರೀಮತಿ ಧನಲಕ್ಷ್ಮಿಕೋ೦ ರಾಮಚಂದ್ರಾ ರೆಡ್ಡಿ, ಸದಸ್ಯರು 
ಮರಸೂರು, ಕಸಬಾ ಹೋಬಳಿ ಆನೇಕಲ್‌ ತಾಲ್ಲೂಕು (ಮಹಿಳೆ) 

5 ತಹಶೀಲ್ದಾರರು, ಆನೇಕಲ್‌ ತಾಲ್ಲೂಕು, ಆನೇಕಲ್‌ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌. 616 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂ) 


೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೦೯ 


ಭಾಗ - ೪ಎ 





ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 129 ಎಲ್‌ಜಿಬಿ 2009, ಬೆ೦ಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2009 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964, 


ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 


ಚಲಾಯಿಸಿ ಕರ್ನಾಟಕ ಸರ್ಕಾರವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 















































ಕ್ರ.ಸಂ ತಾಲ್ಲೂಕು ಸದಸ್ತರು 

1 ಚನ್ನಪಟ್ಟಣ ಶ್ರೀ ಎಂ.ಸಿ. ಅಶ್ವಥ್‌, ಅಧ್ಯಕ್ಷರು 
ಮಾನ್ಯ ವಿಧಾನ ಸಭಾ ಸದಸ್ಯರು 
ಚನ್ನಪಟ್ಟಣ ಕ್ಷೇತ್ರ 

2 ಶ್ರೀ ವಿಷಕಂಠ ಬಿನ್‌ ಸಣ್ಣ ಹೈದೇಗೌಡ, ಸದಸ್ಯ 
ಕನ್ನಿದೊಡ್ಡಿ, ಹೊಂಗನೂರು ಅಂಚೆ, (ಸಾಮಾನ್ಯ) 
ಚನ್ನಪಟ್ಟಣ ತಾಲ್ಲೂಕು 

3 ಶ್ರೀಮತಿ ಕೋಕಿಲಾರಾಣಿ ಕೋಂ ಜಗದೀಶ್‌, ಸದಸ್ಯರು 
ಹೊಡಿಗೆ ಹೊಸಹಳ್ಳಿ, ಹೊಂಗನೂರು ಅಂಚೆ, (ಮಹಿಳೆ) 
ಚನ್ನಪಟ್ಟಣ ತಾಲ್ಲೂಕು 

4 ಶ್ರೀ ಎಂ. ಮಹೇಂದ್ರ ಬಿನ್‌ ಮಾದಯ್ಯ, ಸದಸ್ಯರು 
ನಂ. 47, ಮಹದೇಶ್ವರ ನಿಲಯ, (ಪರಿಶಿಷ್ಟ ಜಾತಿ) 
ಪಂಚಮುಖಿ ದೇವಸ್ಥಾನ ರಸ್ತೆ ಚನ್ನಪಟ್ಟಣ 

5 ತಹಶೀಲ್ದಾರರು, ಚನ್ನಪಟ್ಟಣ ತಾಲ್ತೂಕು, ಚನ್ನಪಟ್ಟಣ ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌. 617 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964, 


ಕಂದಾಯ ಇಲಾಖೆ (ಭೂ ಮಂ) 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 502 ಎಲ್‌ಜಿಬಿ 2009, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2009 


ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 


ಚಲಾಯಿಸಿ ಕರ್ನಾಟಕ ಸರ್ಕಾರವು ರಾಮನಗರ ಜಿಲ್ಲೆಯ ಮಾಗಡಿ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 












































ಕ್ರ.ಸಂ ತಾಲ್ಲೂಕು ಸದಸ್ತರು 

1 ಮಾಗಡಿ ಶ್ರೀ ಹೆಚ್‌.ಸಿ. ಬಾಲಕೃಷ್ಣ, ಅಧ್ಯಕ್ಷರು 
ವಿಧಾನ ಸಭಾ ಸದಸ್ಯರು 
ಮಾಗಡಿ ಕ್ಷೇತ್ರ 

2 ಶ್ರೀ ಎಸ್‌.ಜಿ. ನಾರಾಯಣಪ್ಪ ಬಿನ್‌ ಲೇಟ್‌ ಗಂಗಯ್ಯ, ಸದಸ್ಯರು 
ನಂ. 7, ಜನತಾ ಕಾಲೋನಿ, ಬಾಣವಾಡಿ ಅಂಚೆ, (ಪರಿಶಿಷ್ಟ ಜಾತಿ) 
ಸೋಲೂರು ಹೋಬಳಿ, ಮಾಗಡಿ ತಾಲ್ಲೂಕು 

3 ಶ್ರೀ ಮುಕುಂದ ಬಿನ್‌ ರಂಗಪ್ಪ, ತಗ್ಗೀಕುಪ್ಪೆ ಗ್ರಾಮ, ಸದಸ್ಯರು 
ಕಸಬಾ ಹೋಬಳಿ, ಮಾಗಡಿ “ತಾಲ್ಲೂಕು (ಸಾಮಾನ್ಯ) 

4 ಶ್ರೀಮತಿ ಮಂಜುಳಮ್ಮ ಕೋಂ ಕೆಂಗಯ್ಯ, ಸದಸ್ಯರು 
ಭೈರನಹಳ್ಳಿ ಅಂಚೆ ಕಸಬಾ ಹೋಬಳಿ (ಮಹಿಳೆ) 
ಮಾಗಡಿ ತಾಲ್ಲೂಕು 

5 ತಹಶೀಲ್ದಾರರು, ಮಾಗಡಿ, ತಾಲ್ಲೂಕು ಮಾಗಡಿ ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌. 618 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕಂದಾಯ ಇಲಾಖೆ (ಭೂ ಮಂ) 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೦೯ ೭೫೯ 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 12 ಎಲ್‌ಜಿಐ 2009, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ. 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬೀದರ್‌ ಜಿಲ್ಲೆ ಹುಮನಾಬಾದ್‌ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 















































ಕ್ರಸಂ ತಾಲ್ಲೂಕು ಸದಸ್ಯರು 

1 ಹುಮನಾಬಾದ್‌ ಶ್ರೀ ರಾಜಶೇಖರ ಬಸವರಾಜ ಪಾಟೀಲ್‌ ಅಧ್ಯಕ್ಷರು 

2 ಶ್ರೀ ಅಣ್ಣೇಪ್ಪ ಪುರುಶೋತ್ತಮ, ಸದಸ್ಯರು 
ಧನ್ನೂರ. ಅಂಚೆ, ಬಸ ಸವಕಲ್ಯಾಣ ತಾಲ್ಲೂಕು 

4 ಶ್ರೀ ವೇದಪ್ರಕಾಶ ನ್‌ ಹಾಲಶೆಟ್ಟಿ ಬಳ್ಳಿಖೇಡ್‌ ಸದಸ್ಯರು 
(ಬಿ) ಹುಮನಾಬಾದ್‌ ತಾಲ್ಲೂಕು 

4 ಶ್ರೀಮತಿ ಕಸ್ತೂರಿಬಾಯ್‌ ಕರಬಸಪ್ಪ ಕಟಗಿ ಕೊಡಂಬಳೆ, ಮಹಿಳಾ ಸದಸ್ಯರು 
ಹುಮನಾಬಾದ್‌ ತಾಲ್ಲೂಕು 

ವ ತಹಶೀಲ್ದಾರರು, ಹುಮನಾಬಾದ್‌ ತಾಲ್ತೂಕು, ಸದಸ್ತ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಸ ಹೆಸರಿನಲ್ಲಿ, 
ಎಂ.ಕೆ. ನರಸಿಂಹಲು 
ಪಿ.ಆರ್‌. 619 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 13 ಎಲ್‌ಜಿಐ 2009, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2009 
ಕರ್ನಾಟಕ ಜೆ ಕಂದಾಯ ಕಾಯ್ದೆ, 1964, ಸಬ್‌ ಸೆಕ್ಷನ್‌ (1)ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬೀದರ್‌ ಜಿಲ್ಲೆ ಬಸ ಸವಕಲ್ಯಾಣ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ಮೊಳಗೊಂಡಂತೆ ಈ ಕೂಡಲೇ ಜಾರಿಗೆ "ಬರುವಂತೆ 
ಹಾಗೂ ಮು೦ದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 









































ಕ್ರಸಂ ತಾಲ್ಲೂಕು ಸದಸ್ವರು 

1 ಬಸವಕಲ್ಯಾಣ ಶ್ರೀ ಬಸವರಾಜ ಪಾಟೀಲ ಅಟ್ಟೂರ, ಶಾಸಕರು, ಅಧ್ಯಕ್ಷರು 

2 ಶ್ರೀ ಸನಮುಕಪ್ಪಾ ಬಿನ್‌ ಸದಾನಂದಪ್ಪ ಮುಗಳೆ, ಸದಸ್ಯರು 
ರೇಣಾಗಲ್ಲಿ, ಬಸವಕಲ್ವಾಣ ತಾಲ್ತೂಕು 

3 ಶ್ರೀ ಸಂಗಪ್ಪಾ ಬಿನ್‌ ಮಾದಪ್ಪಾ ಮೇತ್ರೆ ಗೋರ್ಟಾ ಸದಸ್ಯರು 
(ಬಿ) ಬಸವಕಲ್ಯಾಣ ತಾಲ್ಲೂಕು 

4 ಶ್ರೀಮತಿ ಪುಪ್ಪಾವತಿ ಕೋಂ ವೈಜಿನಾಥರಾವ ಭಂಡಾರಿ, ಮಹಿಳಾ ಸದಸ್ಯರು 
ಜೈ ಶಂಕರ ಕಾಲೋನಿ, ಬಸವಕಲ್ತಾಣ ತಾಲ್ಲೂಕು 

5 ತಹಶೀಲ್ದಾರರು, ಬಸವಕಲ್ವಾಣ ತಾಲ್ಲೂಕು, ಸದಸ್ಯ ಕಾರ್ಯದರ್ಶಿ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ನರಸಿಂಹಲು 
ಪಿ.ಆರ್‌. 620 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 21 ಎಲ್‌ಜಿಆರ್‌ 2009, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2009 

ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964, ಸಬ್‌ ಸೆಕ್ಷನ್‌ (ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 

ಚಲಾಯಿಸಿ ಕರ್ನಾಟಕ ಸರ್ಕಾರವು ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 


ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 


೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೦೯ ಭಾಗ - ೪ಎ 






































ಕ್ರಸಂ ತಾಲ್ಲೂಕು ಸದಸ್ತರು 

1 ದೇವದುರ್ಗ ಶ್ರೀ ಖಾಲಿ, ಶಾಸಕರು ಅಧ್ಯಕ್ಷರು 

2 ಶ್ರೀ ಸಂಗಪ್ಪ ಬಿನ್‌ ಚನ್ನವೀರಪ್ಪ ನಾಡಗೌಡ ಸದಸ್ವರು 

3 ಶ್ರೀ ಸೀತಣ್ಣ ನಾಯಕ ಸದಸ್ತರು (ಪ.ಜಾ) 
4 ಶ್ರೀಮತಿ ಭಾರತಿ ಬಾಯಿ ಕೋಂ ಗುರುಲಿಂಗಯ್ವ ಮಹಿಳಾ ಸದಸ್ತರು 
5 ತಹಶೀಲ್ದಾರರು, ದೇವದುರ್ಗ ತಾಲ್ಲೂಕು, ಸದಸ್ವ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ನರಸಿಂಹಲು 
ಪಿ.ಆರ್‌. 621 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 

ಅಧಿಸೂಚನೆ ಸಂಖ್ಯೆ: ಆರ್‌ಡಿ 23 ಎಲ್‌ಜಿಆರ್‌ 2009, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2009 

ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964, ಸಬ್‌ ಸೆಕ್ಷನ್‌ (1)ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯ ರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ "ಬರುವಂತೆ 
ಹಾಗೂ ಮುರದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 






































ಕ್ರ.ಸಂ ತಾಲ್ಲೂಕು ಸದಸ್ಮರು 

1 ಯಲಬುರ್ಗಾ ಶ್ರೀ ಈಶಣ್ಣ ಗುಳಗಣ್ಣವರ, ಶಾಸಕರು, ಅಧ್ಯಕ್ಷರು 

2 ಶ್ರೀ ನಾಗೇಶ್‌ ಜಾಡರ ವಕೀಲರು, ಸದಸ್ಯರು 
ಮುಧೋಳ, ಯಲಬುರ್ಗಾ ತಾಲ್ಲೂಕು 

3 ಶ್ರೀ ಶರಣಪ್ಪ ಹೊಸಕೇರಿ ಜರಕುಂಟಿ(ಎನ್‌) ಸದಸ್ಯರು 
ಯಲಬುರ್ಗಾ ತಾಲ್ಲೂಕು 

4 ಶ್ರೀಮತಿ ಶಿವಲೀಲಾ ದಳವಾಯಿ ಮಂಡಲಗೇರಿ. ಮಹಿಳಾ ಸದಸ್ಯರು 
ಯಲಬುರ್ಗಾ ತಾಲ್ಲೂಕು 

5 ತಹಶೀಲ್ದಾರರು, ಯಲಬುರ್ಗಾ ತಾಲ್ತೂಕು, ಸದಸ್ತ ಕಾರ್ಯದರ್ಶಿ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ನರಸಿಂಹಲು 
ಪಿ.ಆರ್‌. 622 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 23 ಎಲ್‌ಜಿಇ 2009, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964, ಸಬ್‌ ಸೆಕ್ಷನ್‌ (ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬಳ್ಳಾರಿ “ಲ್ಲೆ ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ ಬಗರ್‌ %ುಕುಂ ಸಾಗುವಳಿ ಸಕ್ರಮೀಕರಣ. 


ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ ರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ `ಬರುವಂತೆ 
ಹಾಗೂ ಮುರಿದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 









































ಕ್ರಸಂ ತಾಲ್ಲೂಕು ಸದಸ್ವರು 

1 ಹಗರಿಬೊಮ್ಮನಹಳ್ಳಿ ಶ್ರೀ ಕೆ. ನೇಮರಾಜ ನಾಯಕ್‌, ಶಾಸಕರು ಅಧ್ಯಕ್ಷರು 

2 ಶ್ರೀ ರವೀಂದ್ರಗೌಡ ತಂದೆ ರಾಮನಗೌಡ ಅಂಕಸಮುದ ಸದಸ್ಯರು 
ಹಗರಿಬೊಮ್ಮನಹಳ್ಳಿ 

3 ಶ್ರೀ ಟಿ. ಮಹೇಂದ್ರ ತಂದೆ ಹನುಮಂತಪ್ಪ ಸದಸ್ಯರು 
ಹಂಪಾಪಟ್ಟಣ ಹಗರಿಬೊಮ್ಮನಹಳ್ಳಿ 

4 ಶ್ರೀಮತಿ ಉಷಾ ಶೆಟ್ಟಿ ಗಂಡ ವೆಂಕಟೇಶ ಶೆಟ್ಟಿ ಮಹಿಳಾ ಸದಸ್ಯರು 
ಹಗರಿಬೊಮ್ಮನಹಳ್ಳಿ 

5 ತಹಶೀಲ್ದಾರರು, ಹಗರಿಬೊಮ್ಮನಹಳ್ಳಿ ತಾಲ್ಲೂಕು, ಸದಸ್ವ ಕಾರ್ಯದರ್ಶಿ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎಂ.ಕೆ. ನರಸಿಂಹಲು 
ಪಿ.ಆರ್‌. 623 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 








